ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಳೆ ರಹಿತ ಪ್ರಶ್ನೆ 
ದಿನಾ೦ಕ: 18-03-2021 ಪುಶ್ನೆ ಸಂಖ್ಯೆ: 1353(1513) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಆರ್‌. ಪ್ರಸನ್ನ ಕುಮಾರ್‌(ಸ್ಮಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ವಿಗಮಗಳ ಸ್ಥಾಪನೆಯಿಂದ ಜಾತಿವಾರು ಅಭಿವೃದ್ಧಿ ಆಗದಿರುವ ಬಗ್ಗೆ 


(ಅ) ವಿಗಮಗಳ ಸ್ಥಾಪನೆಯಿಂದ ಜಾತಿವಾರು ಅಭಿವೃದ್ಧಿ ಆಗಿರುವುದನ್ನು, ಆಗದಿರುವುದನ್ನು 
ಸರ್ಕಾರ ಗಮನಿಸಿದೆಯೇ; 


(ಆ) ಕಳೆದ ಎರಡು ವರ್ಷದ ಅವಧಿಯಲ್ಲಿ ಪ್ರತಿ ನಿಗಮಕ್ಕೆ ಮೀಸಲಿರಿಸಿರುವ 
ಅನುದಾನವೆಷ್ಟು; ಬಿಡುಗಡೆಯಾಗಿರುವ ಅನುದಾನ ಎಷ್ಟು; ಖರ್ಚಾಗಿರುವ 
ಅನುದಾನವೆಷ್ಟು; 


(ಇ) ವಿಗಮದ ಕಾರ್ಯ  ಚಟುವಟಿಕೆಗಳೇನು; ಅನುದಾನಕ್ಕೆ ಮೀಸಲಿರಿಸಿರುವ 
ಮಾನದಂಡಗಳೇನು? (ವಿವರ ನೀಡುವುದು) 


